ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 23-03-2021 ಪುಶ್ನೆ ಸ೦ಖ್ಯೆ : 1645(1975) 
ಸದಸ್ಯರ ಹೆಸರು ಮತ್ತು ಕೇತ್ರ: ಡಾ। ವೈ. ಎ. ನಾರಾಯಣಸ್ವಾಮಿ(ಶಿಕ್ಷಕರ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 
ಉತ್ತರಿಸುವ ಸಚಿವರು: ಮಾನ್ಯ ಸಹಕಾರ ಸಚಿವರು 
ವಿಷಯ: ಸಹಕಾರಿ ಸಂಘಗಳ ಬಗ್ಗೆ 


(ಅ) ಕರ್ನಾಟಕ ರಾಜ್ಯದಲ್ಲಿ ಇರುವ ಸಹಕಾರಿ ಸಂಘಗಳು/ಸಂಸ್ಥೆಗಳು ಎಷ್ಟು; (ಜಿಲ್ಲಾವಾರು 
ವಿವರಗಳನ್ನು ನೀಡುವುದು) 


(ಆ) ಬೆಂಗಳೂರಿನಲ್ಲಿರುವ "ಹೌಸ್‌ ಬಿಲ್ಲಿಂಗ್‌ ಕೋ-ಆಪರೇಟಿವ್‌ ಸೊಸೈಟಿ" ಗಳ ಸಂಖ್ಯೆ 
ಎಷ್ಟು; (ಸೊಸೈಟಿವಾರು ಪಟ್ಟೆಯನ್ನು ನೀಡುವುದು) 


(ಇ) ಮೇಲ್ಕಂಡ ಹೌಸ್‌ ಬಿಲ್ಲಿಂಗ್‌ ಸೊಸೈಟಿಯಲ್ಲಿ ಅವ್ಯವಹಾರ ನಡೆಸಿ ಕಪ್ಪು ಪಟ್ಟಿಗೆ 
ಸೇರಿಸಿರುವ ಸೊಸೈಟಿಗಳ ಸಂಖ್ಯೆ ಎಷ್ಟು? (ಅಂತಹ ಸೊಸ್ಯೆಟಿ ಮಾಡಿರುವ ಅವ್ಯವಹಾರಗಳ 
ವಿವರಗಳನ್ನು ನೀಡುವುದು) 


